ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆಗುರುತಿಲ್ಲದ ಪುಶೆ ಸಂಖೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 
- 1354 


ಉತ್ತರಿಸಬೇಕಾದ ದಿನಾಂಕ “09.03.2022 
ಉತ್ತರಿಸಬೇಕಾದ ಸಚಿವರು : ಮಾನ್ಯ ಪಶುಸಂಗೋಪನೆ ಸಚಿವರು. 
ಪಕ್ನ್‌ ಉತ್ತರ 
ಪಶುಸಂಗೋಪ ಖೆಯ 
ಪಶುಸಂಗೋಪನೆ ಇಲಾ ಡಿ ಬರುವ ಅನುಬಂದದಲಿ ನೀಡಿದೆ. 


ವಿವಿಧ ಯೋಜನೆಗಳು ಯಾವುವು (ಪೂರ್ಣ 
ಮಾಹಿತಿ ನೀಡುವುದು) 


ಕಂಡೆ ಹಕ ರಾಷ್ಟ್ರೀಯ ಜಾನುವಾರು 
ಮಿಷನ್‌ ಯೋಜನೆ (ಕುರಿ/ಮೇಕಿ) 


46 


ಇಲಾಖೆಯ ವಿವಿಧ ಘಟಕಗಳಿಂದ ಪರಿಶಿಷ್ಟ | ಜನಾನುರಾಗಿ ಕಾರ್ಯಕ್ರಮಗಳನ್ನು ಗುರುತಿಸಿ ' ಫಲಾನುಭವಿಗಳ 
ಜಾತಿ/ ಪರಿಶಿಷ್ಠ ಪಂಗಡ ಹಾಗೂ ಸಾಮಾನ್ಯ | ಸಂಖ್ಯೆ. ಹೆಚ್ಚಿಸಲು ಹೆಚ್ಚಿನ ಅನುದಾನ ನೀಡಲು ಕ್ರಮ 
ವರ್ಗದವರಿಗೆ ಪಶುಸಂಗೋಪನೆ ಸಲುವಾಗಿ ಕೈಗೊಳ್ಳಲಾಗುವುದು. 
ಸಾಮಾನ್ಯ ವರ್ಗಕ್ಕೆ ಸೇರಿದ ಫಲಾನುಭವಿಗಳ 
ಸಂಖ್ಯೆಯನ್ನು ಹೆಚ್ಚಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; 
| ಈ ಇಲಾಖೆಯ ವಿವಿಧ ಯೋಜನೆಗಳಡಿ ಕಳೆದ (13 ಹೋದೆಯ ವವರ ೧009-20) | ಫಲಾನುಭವಿಗಳ 
02 ವರ್ಷಗಳಲ್ಲಿ ವಿಜಯಪುರ ಜಿಲ್ಲೆಯ ಸಂ . | ಸಂಖ್ಯೆ 
ವ್ಯಾಪಿಗೆ ಬರುವ ಫಲಾನುಭವಿಗಳ ಸಂಖ್ಯೆ! 7 |ಅಮೃತೆ ಯೋಜನೆ ಮಹಿಳೆಯರಿಗಾಗಿ 36 
ಎಷ್ಟು (ಯೋಜನೆಯನುಸಾರ' ಮಾಹಿತಿ ರಿ ಅಥಾ 
ಷು .ಘ 2 
ನೀಡುವುದು) 4 | ನಿಕೌಷ-ಪಟಕ ಯೋಜನೆ ಹುರಿ/ಮೇಕ್ಳಿ 48 
5 1ಗರಜನ ಕಾಪೆಯೋಜನೆ ಹೈನುಗಾರಿಕೆ 01 
6 ಗಿರಿಜನ ಉಪಯೋಜನೆ ಡುರಿ/ಮೇಕ್ಛಿ 05 
77] ವಿಶೇಷ ಘಟಕ ಯೋಜನೆ ರಾಜ್ಯವಲಯ 58 
(ಹೈನುಗಾರಿಕೆ) , 
8 ವಿಶೇಷ" ಘಟಕ ಯೋಜನೆ ರಾಜ್ಯವಲಯ 36 
(ಕುರಿ/ಮೇಕೆ) 
9 |ಗಿರಿಜನ ಉಪಾಸೆ ರಾಜ್ಯವಲಯ 01 
(ಹೆ ಸೈಮಗಾರಿಕೆ) 
10 | ಗಿರಿಜನ ಯಿಪೆಯೋಜನೆ ರಾಜ್ಯವಲಯ 01 
" (ಕುರಿ/ಮೇಕಿ) 
]1 |ಕೇಂದ್ರ ಪುರಸ್ಥತ ರಾಷ್ಟ್ರೀಯ ಜಾನುವಾರು 13 
ಮಿಷನ್‌ ಯೋಜನೆ (ುರಿ/ಮೇಕಿ) 
12 | ಕೇಂದ್ರ .ಪುರಸ್ಕೃತ ರಾಷ್ಟ್ರೀಯ ಜಾನುವಾರು 09 
ಮಿಷನ್‌ ಯೋಜನೆ (ಹಂದಿ ಘಟಕ) 
ಕ್ರ] ಯೋಜನೆಯ ವಿವರ (0020-21) ಫಲಾನುಭವಿಗಳ 
ಸಂ ಸಂಖ್ಯೆ 
1 


7 ಾನುವಾರು ಮುಷನ್‌ ಯಾನ 


69 


2 


IN 


ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ | ವಿವಿಧ ಯೋಜನೆಗಳ ಅಡಿಯಲ್ಲಿ ಒಟ್ಟು -289 ಫಲಾನುಭವಿಗಳು 
ಯೋಜನೆಯಡಿ ಅರ್ಜಿ ' ಸಲ್ಲಿಸಿದ | ಅರ್ಜಿಸಲ್ಲಿಸಿರುತ್ತಾರೆ. ನಿಗದಿಯಾದ ಗುರಿಗಳನ್ವಯ ಆಯ್ಕೆ 
ಫಲಾನುಭವಿಗಳ ಸಂಖ್ಯೆ ಎಷ್ಟು ಯಾವ | ಸಮಿತಿಯಲ್ಲಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಪ್ರಸಕ್ತ 
ಕಾಲಮಿತಿಯೊಳಗೆ ಪ್ರಸ್ತುತ ಅರ್ಜೆ ಸಲ್ಲಿಸಿದ | ಅರ್ಥಿಕ ವರ್ಷದಲ್ಲಿ ಅನುದಾನಕ್ಕನುಗುಣವಾಗಿ 
ಫಲಾನುಭವಿಗಳಿಗೆ ಸಹಾಯಧನವನ್ನು | ಅನುಷ್ಠಾನಗೊಳಿಸಲಾಗುವುದು. 

ನೀಡಲಾಗುವುದು? ; 


ಇ-ಹಸಂಮೀ 61 ಸಲೆವಿ 2022 
0 sn 
£2 (ಪ್ರಭು ಬ. ಚವ್ಹಾಣ್‌) 


ಪಶುಸಂಗೋಪನೆ/ಸಚಿವರು 


ಚುಕ್ಕೆಗುರುತಿಲ್ಲದ ಪ್ಲೆ 


ಸಂಖ್ಯೆ:1354 ಸೈ ಅನುಬಂಧ 


ಪಶುಪಾಲನಾ ಮತ್ತು ಪಶುವೈ ದ್ಯಕೀಯ ಸೇವಾ ಇಲಾಖೆಯಿಂದ ಪಶುಸಂಗೋಪನೆಯ ಅಭಿವೃದ್ಧಿಗಾಗಿ ಈ 
$ಛಕಂದ ಯೋಜನೆಗಳನ್ನು ಅನುಷ್ಣಾನಗೊಳಿಸಲಾಗುತ್ತಿದೆ. 


ಬಳಕೆಯಾಗದ ಮೊತ್ತ 


ಕ್ರ ಕಾರ್ಯಕಮ ವಿವರ 

ಸಂ . 

] ಅನುಸೊಚೆತೆ ಜಾತಿಗಳ ಪೆರಿಶಿಷ್ಟೆ`ಜಾತಿ ಮತ್ತು ಪರಿಶಿಷ್ಠ `'ಪಂಗಡದ ಫಲಾನುಭವಿಗಳಿಗೆ | 
ಉಪಯೋಜನೆ ಮತ್ತು ಹಾಲು 'ಕರೆಯುವ ಯಂ ತ್ರ ಮತ್ತು ಹಸುಗಳ ನೆಲಹಾಸು 
ಬುಡಕಟ್ಟು ಉಪ ಯೋಜನೆ ಇವುಗಳನ್ನು ಶೇ. 90 ರ ಸಹಾಯಧನದೊಂದಿಗೆ 
ಕಾಯ್ದೆ 2013ರ ಅನ್ಸಯ ವಿತರಿಸಲಾಗುವುದು. 


ಲಸಿಕಾ ಕಾರ್ಯಕ್ರಮ 


(ಗಳಲೇರೋಗ, 


ಸರಸೂ ಸಾನಕ್ರಾವಕ ರಾಗಗಳ ವಹದ್ಧ ಅನ್‌ ಹಾಹವುದ್‌. 
ಕಾಲುಬಾಯಿಜ್ಟರ ಮತ್ತು ಕಂದುರೋಗಗಳ ವಿರುದ್ಧ ಲಸಿಕಾ 


ಕಾರ್ಯಕ್ರಮಕ್ಕೆ ಶೇ. 100. ಕೇಂದ್ರದ ಅನುದಾನ 


ಆಸ್ಕಾಡ್‌ ಯೋಜನೆಯಡಿಯಲ್ಲಿ ಶೇ. 60 ಕೇಂದ್ರದ ಪಾಲು ಹಾಗೂ 
ಶೇ. 40 ರಾಜ್ಯದ ಪಾಲು ಅನುಪಾತದಲ್ಲಿ ಅನುದಾನ 
ಪೆರೋಗ, ಕರುಳುಬೇನೆ, ನೆರಡಿರೋಗಗಳ 
ವಿರುದ್ಧ ಲಸಿಕೆ ಹಾಕುವುದು.) 

ಪ.ಪಿ.೮ರ್‌ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮಕ್ಕೆ ಶೇ. 60 
ಕೇಂದದ ಪಾಲು ಹಾಗೂ ಶೇ. 40 ರಾಜ್ಯದ ಪಾಲು ಅನುಪಾತದಲ್ಲಿ 
ಅನುದಾನ 


ಪಿ೦ಿಜರಾಪೋಲ್‌ ಮತ್ತು ಇತರೆ 
ಗೋಶಾಲೆಗಳಿಗೆ ಬೆಂಬಲ 


ಸರನರಾಪೋರ್‌ ಹಾಗಾ ಇತಕೆ ಗೋಶಾಲೆಗಳಲ್ಲಿರುವ ಪಾಣಿಗಳ 
ನಿರ್ವಹಣೆ, 
ಪ್ರತಿ ಜಿಲ್ಲೆಗೆ ಒಂದರಂತೆ ಗೋಶಾಲೆ ನಿರ್ವಹಣೆ." 


ಕರ್ನಾಟಕ ಕುರಿ ಮತ್ತು ಉಣ್ಣೆ 
ಅಭಿವೃದ್ಧಿ ನಿಗಮ ನಿಯಮಿತ 


ನಿಗಮದಲ್ಲಿ ನೊಂದಣಿಯಾಗಿರುವ ಕುರಿ ಮತ್ತು ಉಣ್ಣೆ ಉತ್ಪಾದಕರ 
ಸಹಕಾರ ಸಂಘಗಳ ಪರಿಶಿಷ್ಟ ಪಂಗಡದ ಸದಸ ರುಗಳಿಗೆ 6+1 
ಕುರಿ/ಮೇಕೆ ಘಬಕ ವಿತರಿಸುವುದು. 

ವಲಸೆ ಕುರಿಗಾಗರಿಗೆ ಸಂಚಾರಿ ಟೆಂಟ್‌, ಸೋಲಾರ್‌ ಟಾರ್ಚ್‌, 
ರಬ್ಬರ್‌ ಪ್ಲೋರ್‌ ಮ್ಯಾಟ್‌ ಮತ್ತು ರೇನ್‌ ಕೋಟ್‌ ಸೇರಿದಂತೆ 


} ಪರಿಕರಗಳ ಕಿಟ್‌ಗಳ ವಿತರಣೆ ಮಾಡಲಾಗುವುದು. 


ಕುರಿಗಾರರಿಗೆ ವೈಜ್ಞಾನಿಕ ಕುರಿ ಸಾಕಾಣಿಕೆಯಲ್ಲಿ ತರಬೇತಿ 


ನೀಡಲ್ಲಾಗುವುದು. 


ರಾಷ್ಟ್ರೀಯ ಜಾನುವಾರು ಮಿಷನ್‌ 
(ೇಂದ ಪುರಸ್ಥ ಶ ಯೋಜನೆ) 


ಸಮೆಗ ಕುಕ್ಕುಟ ಅಭಿವೃದ್ಧಿ. ನತರ ಕುರಿ/ಮೇಣಿ"ಹಂದಿ ಅಭಿವೃದ್ಧ 
ಯೋಜನೆ. 

ವಿಪತ್ತು'ನಿರ್ವಹಣೆ-ಜಾನುವಾರು ವಿಮಾ ಯೋಜನೆ, 
ಜಾನುವಾರುಗಳ ಆಕಸ್ಲಿಕ ಮರಣಕ್ಕೆ ಪರಿಹಾರಧನ 


ಹಾಲು ಉತ್ಪಾದೆಕರಿಗೆ ಉತ್ತೇಜನ 


ಹಾಲು ಉತ್ಪಾದನೆಗೆ ಉತ್ತ್‌ನನ ನಾಡವ ಕರ್ನಾಟಕ ಹಾಲಖಿ ಮಹಾ 
ಮಂಡಳಿಗೆ ಹಾಲು ಸರಬರಾಜು ಮಾಡುವ ಸದಸ್ಯ ರಿಗೆ. ಪ್ರತಿ 


ಲೀಟರ್‌ಗೆ ರೂ. 5/- ರಂತೆ ಪ್ರೋತ್ಸಾಹಧನ ನೀಡಲಾಗುವುದು. 


pS 


ಘಟಕಗಳ 


ಪ್ರಾಣಿ ಜನ್ಯ ರೋಗಗಳ ಜಾಗೃತಿ ಶಿಬಿರ ರೈತರ ತರಬೇತಿ ಮತ್ತು 


ರ್‌ 
ಪ್ರವಾಸ, ಜಿಲ್ಲಾ ಮಟ್ಟದ ಪಶುಮೇಳ, ಜಾನುವಾರು ಜಾತ್ರೆ, ತಾಂತ್ರಿಕ 
ಸಂಕಿರಣ, 0 


ಮಿಶ್ರತಳಿ ಕರುಗಳ/ ಜಾನುವಾರು ಪ್ರದರ್ಶನ, ಹಾಲು ಕರೆಯು, 


ಜಾನುವಾರುಗಳ 
ಶಿಬಿರ 


ಆರೋಗ್ಯ 


ಉಚಿತ ಜಾನುವಾರು ಚಿಕಿತ್ಪಾ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ 
ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ. 


ಪಪಧಾಗ್ಯ ಯೋಜನೆ 


ಆರ್‌ ಕ ವವೈ" ಮತ್ತು" ಹಾರ್‌ ಉತ್ಪಾದಕರಿಗೆ ಉತ್ತೇಜನ 
ಕಾರ್ಯಕ್ರಮಗಳಲ್ಲಿ ಬಳಕೆಯಾಗದೆ ಉಳಿದ ಅನುದಾನದಲ್ಲಿ ಕೃಷಿ 
ಕಾರ್ಮಿಕರು, ವಿಧವೆಯರು, ದೇವದಾಸಿಯರು, ನಿರ್ಗತಿಕ 
ಮಹಿಳೆಯರಿಗೆ ಸ್ಥಾವಲಂಬಿ ಜೀವನವನ್ನು ನಡೆಸಲು ಹೈನು ಘಟಕ, | 
ಕುರಿ/ಮೇಕೆ ಘಟಕ .ಮತ್ತು ಹಂದಿ ಘಟಕ . ಸ್ಥಾಪನೆ ಮಾಡಲು 
ಸಹಾಯಧನ ನೀಡಲಾಗುತ್ತಿದೆ. 


ಪಶು ಸಂಜೀವಿನಿ 


ಪಶುಪಾಲಕರ ಮನೆಯೆ ಬಾಗಿಲಲ್ಲಿ `ರೋಗಗಸ್ಥ ಜಾನುವಾರುಗಳಿಗೆ 
ವಿಶೇಷ ತುರ್ತು ಚಿಕಿತ್ಸೆ ನೀಡಲು 15 ಜಿಲ್ಲೆಗಳಲ್ಲಿ "ಸುಸಜ್ಜಿತ ಪಶುಚಿಕಿತ್ಲಾ 
ವಾಹನ'ಗಳನ್ನು ಒದಗಿಸಲಾಗಿದೆ. 


ಅಮೃತ ಸಿರಿ 


ಇಲಾಖೆಯೆ'' ಎಲ್ಲಾ ಜಾನುವಾರು ಸ್ಥೇತೆಗಳ್ಸ್‌ ಹುಟ್ಟುವ ಹೆಚ್ಚವರ 
ಹೆಣ್ಣು ಕರುಗಳನ್ನು/ ಕಡಸುಗಳನ್ನು/ ಹಸುಗಳನ್ನು ಪುಸ್ತಕ ಬೆಲೆಯ 
ಶೇಕಡ 25 ರಂತೆ ಜಿಲ್ಲೆಯ ದೇವದಾಸಿಯರಿಗೆ, 
ವಿಧವೆಯರಿಗೆ, ಶವ ಸಂಸ್ವಾರ ಕಾರ್ಮಿಕರಿಗೆ ವಿತರಣೆ 
ಮಾಡಲಾಗುವುದು. 


ಜಿ ಖಿ 
ರೈತರಿಗೆ, 


ಇಲಾಖೆಯ ಎಲ್ಲಾ ಜಾನುವಾರು ಕ್ಷೇತಗಳಲ್ಲಿ' ಹುಟ್ಟುವ ಹೆಚ್ಚುವ 
ಗಂಡು ಕರುಗಳನ್ನು/ ಬೀಜದ ಹೋರಿಗಳನ್ನು ಇಲಾಖೆ ನಿಗದಿ ಪಡಿಸಿದ 
ಮಾರಾಟದ .ಬೆಲೆಯಂತೆ ರೈತರಿಗೆ, ವಿತರಣೆ ಮಾಡಲಾಗುವುದು. 


ಗಿರ್‌, ಸಾಹಿವಾಲ್‌, ಥಾರ್‌ ಪಾರ್ಕರ್‌, ಓಂಗೋಲ್‌, ದೇವಣಿ ತೌಗಳೆ 
ಮಾತೃ ಕೇಂದ್ರವನ್ನು ಸ್ಥಾಪಿಸುವುದು. 


ಜಾನುವಾರುಗಳಿಗೆ 24/1 ನಿರಂತರ ಸೇವೆಯನ್ನು ಒದಗಿಸಲು 
ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ರೈತರು 
ಸಹಾಯವಾಣಿಯನ್ನು ಪ್ರಾರಂಭಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 
8277100200 ಮೂಲಕ ಸಂಪರ್ಕಿಸಿ ಇಲಾಖೆಯ ತಾಂತ್ರಿಕ 
ಸೇವೆಯನ್ನು ಪಡೆಯಬಹುದಾಗಿದೆ. 


15 


ಕೃತಕ ಗರ್ಭಧಾರಣೆ 


ಕತ 


ರಾಜ್ಯದಲ್ಲಿರುವ ಎಲ್ಲಾ ಪಶುವೈದ್ಯಕೀಯ ' ಸಂಸ್ಥೆಗಳ್ಲಿ 


ಗರ್ಭಧಾರಣೆ ಮಾಡಲಾಗುತ್ತಿದೆ. 


